ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಅತಿಥಿ ಶಿಕ್ಷಕ/ಅತಿಥಿ ಉಪನ್ಯಾಸಕರಿಗೆ ಗೌರವ ಧನ ನೀಡುವ ಬಗ್ಗೆ 
ಶ್ರೀ ಅರಣ ಶಹಾಪುರ (ಶಿಕ್ಷಕರ ಕ್ಲೇತು:- 


513(674) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿನ ಪ್ರಾಥಮಿಕ ಶಾಲಾ ಪ್ರೌಢ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ 
ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸುತ್ತಿರುವವರ ಸಂಖ್ಯೆ ಎಷ್ಟು ; (ಅತಿಥಿ ಶಿಕಕರ ಹಾಗೂ ಅತಿಥಿ 
ಉಪನ್ಯಾಸಕರ ಹೆಸರು ಸಹಿತ ವಿವರ ನೀಡುವುದು) 


(ಆ) ಈ ಅತಿಥಿ ಶಿಕ್ಷಕರಿಗೆ, ಅತಿಥಿ ಉಪನ್ಯಾಸಕರಿಗೆ ಪ್ರತಿ ತಿಂಗಳಿಗೆ ನಿಗದಿ ಪಡಿಸಿರುವ ವೇತನ/ಗೌರವ ಧನ 
ಎಷ್ಟು; ಈ ಹಿ೦ದೆ ಎಲ್ಲಿಯವರೆಗೆ ಇವರಿಗೆ ಗೌರವ ಧನ ನೀಡಲಾಗಿದೆ ; (ಬಾಕಿ ಉಳಿದಿರುವ ತಿಂಗಳುಗಳ 
ಮಾಹಿತಿ ನೀಡುವುದು) 


(೪) ಕೋವಿಡ್‌-19ರ ಲಾಕ್‌ಡೌನ್‌ ಅವಧಿಗೆ ಗೌರವ ಧನ ನೀಡಲು ಇರುವ ಸಮಸ್ಯೆ ಏನು; ಗೌರವ 
ಧನವನ್ನು ನೀಡಿದಲ್ಲಿ ಎಷ್ಟು ಅನುದಾನದ ಅವಶ್ಯಕತೆ ಇದೆ; 


(ಈ) ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಲಾಕ್‌ಡೌನ್‌ 
ಅವಧಿಯ ಗೌರವ ಧನವನ್ನು ನೀಡದಿರುವಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಡಿ ಕಾರ್ಯ 
ನಿರ್ವಹಿಸುವ ಅತಿಥಿ ಶಿಕ್ಷಕರಿಗೆ ಗೌರವ ಧನವನ್ನು ನೀಡುವ ಬಗ್ಗೆ ಸರ್ಕಾರ ಕಮ ಕೈಗೊಳ್ಳುವುದೇ; 
ಹಾಗಿದ್ದಲ್ಲಿ, ಯಾವ ಕಾಲಮಿತಿಯೊಳಗೆ ನೀಡಲಾಗುವುದು? 


